Kerala Gazette No. 31 dated 4th August 2020 . 

. 


PART I 


Section iii 


सत्यमेवजयते 


B 


೧ 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಜಿ ) ಇಲಾಖೆ 


ಅಧಿಸೂಚನೆ 


ನಂ . 25650 / ಲೆಗ್ , ಜಿ 2/ 2017 ಕಾನೂನು. 


ತಿರುವನಂತಪುರಂ , 


2018 ಏಪ್ರಿಲ್ 7 , 
1193 ಮೀನ 24 / 
1940 ಚೈತ್ರ 17. 


2018 ಏಪ್ರಿಲ್ 7 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ 
ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ . ಜಿ . ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ . 


G 40 / 2018 / GPC . 


57 


2 


2018 ರ 27 ನೇ ನಂಬ್ರ ಅಧ್ಯಾದೇಶ 
2018 ರ ಕೇರಳ ವಿಶ್ವವಿದ್ಯಾಲಯ ( ತಿದ್ದುಪಡಿ ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರು 
ಪ್ರಖ್ಯಾಪಿಸಿದುದು . 


1974 ರ ಕೇರಳ ವಿಶ್ವವಿದ್ಯಾಲಯ ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿಮಾಡುವುದಕ್ಕಿರುವ 


ಒಂದು 


ಅಧ್ಯಾದೇಶ 
ಪೀಠಿಕೆ -2017 ರ ಕೇರಳ ವಿಶ್ವವಿದ್ಯಾಲಯ ( ತಿದ್ದುಪಡಿ ) ಅಧ್ಯಾದೇಶ 
( 2017 ರ 40 ) ವನ್ನು 2017 ಡಿಸಂಬರ್ 26 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು 
ಪ್ರಖ್ಯಾಪಿಸಿರುವುದರಿಂದಲೂ 


2018 ಜನವರಿ 22 ನೇ ದಿನಾಂಕದಂದು ಆರಂಭವಾಗಿ 2018 ಫೆಬ್ರವರಿ 7 ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ವಿಧಾನಸಭೆಯ ಅಧಿವೇಶನ ಕಾಲದಲ್ಲಿ ಪ್ರಸ್ತುತ 
ಅಧ್ಯಾದೇಶಕ್ಕೆ ಬದಲಾಗಿ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ ಒಂದು 
ಮಸೂದೆಯನ್ನು 14 ನೇ ಕೇರಳ ವಿಧಾನಸಭೆಯ 97 ನೇ ನಂಬ್ರ ಮಸೂದೆಯಾಗಿ ಪ್ರಕಟಿಸಿದ್ದರೂ , 
ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ , 

ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಚಾಲ್ತಿಯಲ್ಲಿರಿಸುವುದಕ್ಕಾಗಿ 2018 ರ 
ಕೇರಳ ವಿಶ್ವವಿದ್ಯಾಲಯ (ತಿದ್ದುಪಡಿ ) ಅಧ್ಯಾದೇಶ ( 2018 ರ 16 ) ವನ್ನು 2018 ಫೆಬ್ರವರಿ 12 ನೇ 
ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದುದರಿಂದಲೂ , 

2018 ಫೆಬ್ರವರಿ 26 ನೇ ದಿನಾಂಕದಂದು ಆರಂಭವಾಗಿ 2018 ಏಪ್ರಿಲ್ 4 ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ವಿಧಾನಸಭೆಯ ಅಧಿವೇಶನ ಕಾಲದಲ್ಲಿ ಪ್ರಸ್ತುತ 
ಅಧ್ಯಾದೇಶಕ್ಕೆ ಬದಲಾಗಿ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ ಒಂದು 
ಮಸೂದೆಯನ್ನು 14 ನೇ ಕೇರಳ ವಿಧಾನಸಭೆಯ 115 ನೇ ನಂಬ್ರ ಮಸೂದೆಯಾಗಿ ಪ್ರಕಟಿಸಿದ್ದರೂ , 
ಅದನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ ; 

58 


3 


ಭಾರತ ಸಂವಿಧಾನದ 213 ನೇ ಅನುಚ್ಛೇದದ (2)ನೇ ಖಂಡದ ( ಎ ) ಉಪ - ಖಂಡದ 
ಪ್ರಕಾರ , 2018 ರ ಕೇರಳ ವಿಶ್ವವಿದ್ಯಾಲಯ ( ತಿದ್ದುಪಡಿ ) ಅಧ್ಯಾದೇಶ ( 2018 ರ 16 ) ವು 
2018 ಏಪ್ರಿಲ್ 9 ನೇ ದಿನಾಂಕದಂದು ಜಾರಿಯಲ್ಲಿಲ್ಲದಾಗುವುದರಿಂದಲೂ , 

ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಚಾಲ್ತಿಯಲ್ಲಿರಿಸದಿದ್ದಲ್ಲಿ ತೊಂದರೆಗಳು 
ಉಂಟಾಗಬಹುದಾದುದರಿಂದಲೂ ; 


ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲು ಮತ್ತು ತಾನು ತ್ವರಿತ 
ಕ್ರಮವನ್ನು ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ , 


ಈಗ , ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ಖಂಡ ( 1 ) ರ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುವರು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2018 ರ ಕೇರಳ 
ವಿಶ್ವವಿದ್ಯಾಲಯ ( ತಿದ್ದುಪಡಿ ) ಅಧ್ಯಾದೇಶವೆಂದು ಕರೆಯಬಹುದು . 

( 2 ) ಇದು 2017 ಡಿಸೆಂಬರ್ 26 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

ತಾತ್ಕಾಲಿಕವಾಗಿ ತಿದ್ದುಪಡಿ ಮಾಡಬೇಕಾದ 1974 ರ 17ನೇ ಅಧಿನಿಯಮ. ಈ 
ಅಧ್ಯಾದೇಶವು ಜಾರಿಯಲ್ಲಿರುವ ಕಾಲಾವಧಿಯಲ್ಲಿ , 1974 ರ ಕೇರಳ ವಿಶ್ವವಿದ್ಯಾಲಯ 
ಅಧಿನಿಯಮ ( 1974 ರ 17 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು ) ಕ್ಕೆ 3 ಮತ್ತು 4 ನೇ ವಿಭಾಗಗಳ ಉಪಬಂಧಗಳಲ್ಲಿ ನಿರ್ದಿಷ್ಟಪಡಿಸಿರುವ 
ತಿದ್ದುಪಡಿಗಳಿಗೆ ವಿಧೇಯವಾಗಿ ಪ್ರಾಬಲ್ಯವಿರುವುದಾಗಿದೆ . 

17 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 17 ನೇ ವಿಭಾಗದಲ್ಲಿ, 


2 . 


3 . 


( ಎ ) ಚುನಾಯಿತ ಸದಸ್ಯರು ” ಎಂಬ ಶೀರ್ಷಿಕೆಯ ಕೆಳಗೆ, 

( i ) ಐಟಂ ( 1 ) ರ ಬದಲು ಈ ಕೆಳಗಿನ ಐಟಂನ್ನು ಸೇರಿಸತಕ್ಕದ್ದು , 
ಅದೇನೆಂದರೆ: 


59 


4 


“( 1 ) ಸರಕಾರಿ ಕಾಲೇಜುಗಳ ಪ್ರಿನ್ಸಿಪಾಲರುಗಳು ತಮ್ಮೊಳಗಿನಿಂದ 
ಚುನಾಯಿಸಲ್ಪಟ್ಟ ಮೂವರು ಪ್ರಿನ್ಸಿಪಲ್‌ರವರು , ಅನುದಾನ ರಹಿತ ಕಾಲೇಜುಗಳ ಹೊರತು 
ಖಾಸಗಿ ಕಾಲೇಜುಗಳ ಪ್ರಿನ್ಸಿಪಾಲರುಗಳು ತಮ್ಮೊಳಗಿನಿಂದ ಚುನಾಯಿಸಲ್ಪಟ್ಟ ಮೂವರು 
ಪ್ರಿನ್ಸಿಪಲ್‌ರವರು ಮತ್ತು ಅನುದಾನರಹಿತ ಕಾಲೇಜುಗಳ ಪ್ರಿನ್ಸಿಪಾಲರುಗಳು ತಮ್ಮೊಳಗಿನಿಂದ 
ಚುನಾಯಿಸಲ್ಪಟ್ಟ ಒಬ್ಬ ಪ್ರಿನ್ಸಿಪಲ್ . ”; 

( ii ) ಐಟಂ ( 11 ) ರಲ್ಲಿ , “ ನಾಲ್ಕು ಸದಸ್ಯರು ” ಎಂಬ ಪದಗಳ ಬದಲು , 
“ ಒಬ್ಬ ಸದಸ್ಯ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು ; 

( ಬಿ ) ಇತರ ಸದಸ್ಯರು ” ಎಂಬ ಶೀರ್ಷಿಕೆಯ ಕೆಳಗೆ , ಐಟಂ ( 4 ) ರ ನಂತರ , 
ಈ ಕೆಳಗಿನ ಐಟಂನ್ನು ಸೇರಿಸತಕ್ಕದ್ದು, ಅದೇನೆಂದರೆ: 


( 5 ) 


ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಿಂದ ಸರಕಾರಿ ನಾಮನಿರ್ದೇಶಿತ ಒಬ್ಬ 


ಸದಸ್ಯ . ”. 


4 . 


21 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 21 ನೇ ವಿಭಾಗದಲ್ಲಿ , 
“ ಇತರ ಸದಸ್ಯರು ” ಎಂಬ ಶೀರ್ಷಿಕೆಯ ಕೆಳಗೆ, 


( ಎ ) ಐಟಂ ( ಎ) ಯಲ್ಲಿ 
( 1 ) “ ಹದಿಮೂರು ” ಎಂಬ ಪದದ ಬದಲು , 

ಪದದ ಬದಲು , “ ಹನ್ನೆರಡು” ಎಂಬ ಪದವನ್ನು 
ಸೇರಿಸತಕ್ಕದ್ದು ; 

ಉಪ - ವಿಭಾಗ ( iii ) ರಲ್ಲಿ , “ ಏಳು ” ಎಂಬ ಪದದ ಬದಲು , “ ಆರು ” 
ಎಂಬ ಪದವನ್ನು ಸೇರಿಸತಕ್ಕದ್ದು ; 

( iii ) ಉಪ - ವಿಭಾಗ ( ii ) ರಲ್ಲಿ , ಈ ಕೆಳಗಿನ ಉಪ- ವಿಭಾಗವನ್ನು ಸೇರಿಸತಕ್ಕದ್ದು , 
ಅದೇನೆಂದರೆ: 


( ii ) ಕಾಲೇಜುಗಳ ಇಬ್ಬರು ಪ್ರಿನ್ಸಿಪಲ್‌ರವರು , ಅವರಲ್ಲಿ ಒಬ್ಬರು ಸರಕಾರಿ 
ಕಾಲೇಜಿನಿಂದಲೂ ಮತ್ತೊಬ್ಬರು ಅನುದಾನ ರಹಿತ ಕಾಲೇಜಿನ ಹೊರತಾದ ಖಾಸಗಿ 
ಕಾಲೇಜಿನಿಂದಲೂ ಆಗಿರತಕ್ಕದ್ದು.”; 


60 


5 


( ಬ ) ಐಟಂ ( ಡಿ ) ಯ ನಂತರ , ಈ ಕೆಳಗಿನ ಐಟಂನ್ನು ಸೇರಿಸತಕ್ಕದ್ದು, 


ಅದೇನೆಂದರೆ: 


( ಇ ) ವಿಭಾಗ 17 ರಲ್ಲಿ ಇತರ ಸದಸ್ಯರು ” ಎಂಬ ಶೀರ್ಷಿಕೆಯ ಕೆಳಗೆ ಐಟಂ 
( 5 ) ರಲ್ಲಿ ಉಲ್ಲೇಖಿಸಲಾದ ಸದಸ್ಯ . ”. 

ರದ್ಧತಿ ಮತ್ತು ರಕ್ಷಣೆ ( 1) 2018 ರ ಕೇರಳ ವಿಶ್ವವಿದ್ಯಾಲಯ ( ತಿದ್ದುಪಡಿ ) 
ಅಧ್ಯಾದೇಶ ( 2018 ರ 16 ) ವು ಈ ಮೂಲಕ ರದ್ದುಗೊಂಡಿರುವುದು . 


( 2 ) ಅಂತಹ ರದ್ಧತಿಯಲ್ಲಿ ಏನೇ ಒಳಗೊಂಡಿದ್ದರೂ , ಪ್ರಸ್ತುತ ಆಧ್ಯಾದೇಶದ 
ಪ್ರಕಾರ ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ 
ಮಾಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಅಥವಾ 
ಕೈಗೊಂಡಿರುವುದಾಗಿ ಭಾವಿಸಲ್ಪಡುವ ಯಾವುದೇ ಕ್ರಮವು ಈ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ 
ಭಾವಿಸತಕ್ಕದ್ದು. 


ಪಿ . ಸದಾಶಿವ 


ರಾಜ್ಯಪಾಲರು . 


61. 


